ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 616 
ಸದಸ್ಯರ ಹೆಸರು ಶೀ ಗೋವಿಂದ ರಾಜು 
ಉತ್ತರಿಸುವ ದಿನಾಂಕ 17-12-2021 
ಉತ್ತರಿಸುವ ಸಚಿವರು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 
ಕ್ರಸಂ ಪ್ರಶ್ನೆ ಉತ್ತರ 
ಅ) ರಾಜ್ಯದಲ್ಲಿ ಭಿಕ್ಲಾಟಿನೆಯ ಹೆಸರಿನಲ್ಲಿ 
ಹಲವು ಅಕ್ರಮ ಚಟುವಟಿಕೆಗಳು y 
ನಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 
[SR 
೮) | ಫ್ವಾನನನ ಹಣ್ಣ ಪ್‌ ಪನ್ನ] 
ಬಂದಿದೆ. 


ಬಳಸಿಕೊಳ್ಳುತ್ತಿರುವುದು ಸರ್ಕಾರದ 


ಗಮನಕ್ಕೆ ಬಂದಿದೆಯೇ; 


ಬಂದಿದ್ದರೆ, ಇದುವರೆಗೂ ಎಷ್ಟು ಅಕ್ರಮ 
ಚಟುವಟಿಕೆಗಳ ಪ್ರಕರಣ ನಡೆದಿವೆ; 
ತೆಗೆದುಕೊಂಡಿರುವ ಕ್ರಮಗಳೇನು; 


(ವಿವರಗಳನ್ನು ಒದಗಿಸುವುದು) _ 


ರಾಜ್ಯದಲ್ಲಿ ಭಕ್ಟಾವಣ ಹೆಸರಿನನ್ನ ಚಕ್ಕ ಮ್ಗಳನ್ನು ಅಕ್ರಮ ಚನುವಟಿಕೆಗಳಿಗೆ 
ಬಳಸಿಕೊಳ್ಳುತ್ತಿರುವ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಇಂತಹ ಪ್ರಕರಣಗಳಲ್ಲಿ 
ಸೂಕ್ತ ಕಾನೂನು ಕ್ರಮಗಳನ್ನು ಒಳಾಡಳಿತ ಇಲಾಖೆಯಿಂದ ಕೈಗೊಳ್ಳಲಾಗುತ್ತಿದೆ. ವಿವರಗಳು 
ಈ ಕೆಳಕಂಡಂತಿವೆ. 


* 2021 ನೇ ಸಾಲಿನಲ್ಲಿ ತುಮಕೂರಿನ ಕುಣಿಗಲ್‌ ಮೊಲೀಸ್‌ ಠಾಣೆ ವ್ಯಾಪ್ತಿಯಲ್ಲಿ 
ಒಂದು ಪ್ರಕರಣ ದಾಖ 06 ಸಂರಕ್ಷಿಸಿ ಒಬ್ಬ ಆರೋಪಿಯನ್ನು 
ಬಂಧಿಸಲಾಗಿದ್ದು ಪ್ರಕರಣವು ವಿಚಾರಣಾ ಲ್ಲಿರುತ್ತದೆ. ವಿವರವನ್ನು 
ಅನುಬಂಧ-1 ರಲ್ಲಿ ನೀಡಿದೆ. 

* 2021 ನೇ ಸಾಲಿನ ಆಗಸ್‌ ಮಾಹೆಯಲ್ಲಿ ಬೆಂಗಳೂರು ನಗರದಲ್ಲಿ ನಡೆಸಿದ 
ಕಾಯಾಚರಣೆಯಲ್ಲಿ ಕೇಂದ್ರ ಒಟ್ಟು 04, ದಕ್ಷಿಣ ವಿಭಾಗದಲ್ಲಿ-03, 


ಪಶ್ಚಿಮ -06,  ಆಗ್ದೇಯ ವಿಭಾಗದಲ್ಲಿ-07, ವೈಟ್‌ಫೀಲ್ಡ್‌ 
ವಿಭಾಗದಲ್ಲಿ-02 ಒಟ್ಟು 22 ಮ್ಳನ್ನು ಭಿಕ್ಷಾಟಣೆ ' ಮಾಡುತ್ತಿದ್ದ/ಭಿಕ್ಷಾಟಣೆ 


ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ಅಡಿಯಲ್ಲಿ ಅನುಷ್ಠಾನ ಮಾಡಲಾಗುತ್ತಿರುವ 
ಸಮಗ್ರ ಮಕ್ಕಳ ರಕ್ಷಣಾ ಯೋಜನೆ/ಮಿಷನ್‌ ವಾತ್ಸಲ್ಯ ಯೋಜನೆಯಡಿಯಲ್ಲಿ ಅನಾಥ, 
ಪರಿತ್ಯಜಿಸಲ್ಪಟ್ಟಿ, ಒಪ್ಪಿಸಲ್ಪಟ್ಟ, ದೌರ್ಜನ್ಯಕ್ಕೊಳಗಾದ ಒಟ್ಟಾರೆ ಬಾಲನ್ಯಾಯ (ಮಕ್ಕಳ ಪಾಲನೆ 
ಮತ್ತು ರಕ್ಷಣೆ) ಕಾಯ್ದೆ 2015 ರ ಸೆಕ್ಷನ್‌ 214) ರ ಅಡಿಯಲ್ಲಿ ವ್ಯಾಖ್ಯಾನಿಸಿರುವ ಪಾಲನೆ 
ಮತ್ತು ರಕ್ಷಣೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಮಕ್ಕಳಿಗೆ ಬಾಲನ್ಯಾಯ (ಮಕ್ಕಳ ಪಾಲನೆ ಮತ್ತು 
ರಕ್ಷಣೆ) ಕಾಯ್ದೆ 2015 ರನ್ವಯ ನೊಂದಾಯಿಸಲ್ಪಟ್ಟಿ ಮಕ್ಕಳ ಪಾಲನಾ ಸಂಸ್ಥೆಗಳಲ್ಲಿ ಮ್‌ 
ಅಗತ್ಯತೆಗೆ ಅನುಗುಣವಾಗಿ ಪಾಲನೆ ಮತ್ತು ರಕ್ಷಣೆ ಹಾಗೂ ಪುನರ್ವಕ' 
ಒದಗಿಸಲಾಗುತ್ತಿದೆ. 


r ನಾ 
6 ವರ್ಷಕ್ಕಿಂತ ಕೆಳಗಿನ ಮಕ್ಕಳನ್ನು ತಾಯಿಯಿಂದ ಬೇರ್ಪಡಿಸಲು 
ಅವಕಾಶವಿರುವುದಿಲ್ಲ. ಈ ವಯೋಮಾನದ ಮಕ್ಕಳೊಂದಿಗೆ ಭಿಕ್ಷಾಟಿನೆಯಲ್ಲಿ ತೊಡಗಿರುವ 
ತಂದೆ-ತಾಯಿ ಒಟ್ಟಿಗಿರುವ 6 ವರ್ಷಕ್ಕಿಂತ ಮೇಲ್ಪಟ್ಟಿ ಮಕ್ಕಳನ್ನು ಭಿಕ್ಷಾಟಿನೆಯಿಂದ 
ರಕ್ಷಿಸಿದ್ದಲ್ಲಿ, ಭಿಕ್ಷಾಟಿನೆ ಕಾಯ್ದೆಯಡಿ ತಂದೆ-ತಾಯಿ/ಮೋಷಕರನ್ನು ಬಂಧಿಸಿದಲ್ಲಿ ಅಥವಾ 18 
ವರ್ಷಕ್ಕಿಂತ ಕಡಿಮೆ ಇರುವ ಯಾವುದೇ ವಯೋಮಾನದ ಮಗುವು ಒಬ್ಬಂಟಿಯಾಗಿ 


ಭಿಕ್ಷಾಟಿನೆಯಲ್ಲಿ ತೊಡಗಿದ್ದಲ್ಲಿ, ಸದರಿ ಮಕ್ಕಳ ಪಾಲನೆ ಮತ್ತು ರಕ್ಷಣೆಯನ್ನು ಬಾಲನ್ಯಾಯ 
(ಮಕ್ಕಳ ಪಾಲನೆ ಮತ್ತು ರಕ್ಷಣೆ) ಕಾಯ್ದೆ 2015 ರಡಿ ನೊಂದಾಯಿತ ಮಕ್ಕಳ ಪಾಲನಾ 


ಸಂಸ್ಥೆಗಳಲ್ಲಿ ಒದಗಿಸಲಾಗುವುದು. 
ಇದಲ್ಲದೆ ಸಾರ್ವಜನಿಕರು ಬೀದಿ ಬದಿ ಮಕ್ಕಳಿಂದ ವಸ್ತುಗಳನ್ನು ಖರೀದಿಸುವುದು 


ಅಥವಾ ಮಕ್ಕಳಿಗೆ ಬಿಕ್ಷೆ ನೀಡುವುದರಿಂದ ಆಗುವ ದುಷ್ಪರಿಣಾಮಗಳ ಕುರಿತು ವಿವಿಧ 
ಸಾಮಾಜಿಕ ಜಾಲತಾಣಗಳಲ್ಲಿ ಅರಿವು ಮೂಡಿಸಲು ಹಲವಾರು ಜಾಗೃತಿ 


ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 
ಸಮಾಜ ಕಲ್ಯಾಣ ಇಲಾಖೆ ಹಾಗೊ ಭಕ್ಞಾಬಿನೆಗೆ ಒಳಪನ್ನ ಮಕ್ಗಳನ್ನು ಈ ಕಳಕಂಡ ವಿಧವಾಗಿ ವಿಂಗಡಿಸಬಹುದು. 


ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 
pr) 

ಇಲಾನೆ ಜಂಟಿ *  ಮೋಷಕರೊಂದಿಗೆ ಭಿಕ್ಷಾಟಿನೆಯಲ್ಲಿ ತೊಡಗಿರುವುದು- ಈ ರೀತಿಯ 
ಸಮಸ್ಯೆಯನ್ನು ಬಗೆಹರಿಸಲು ಸಮಾಜ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು 


ಯನ್ನು ಹಸರು ಮಕ್ಕಳ ಅಭಿವೃದ್ಧಿ ನಿರ್ದೇಶನಾಲಯ, ಪೊಲೀಸ್‌ ಇಲಾಖೆ, ಮಕ್ಕಳ ರಕ್ಷಣಾ 

ಸವಧಾರದನ ಕಲಿವಿನ ನಿರ್ದೇಶನಾಲಯ, 1M, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 

ಪೂಪುನಲಾಗಿವೆಯೂ ಶಿಕ್ಷಣ ಇಲಾಖೆ ಹಾಗೂ ಇತರೆ ಹಲವಾರು ಇಲಾಖೆಗಳು ಜಂಟಿಯಾಗಿ ಕ್ರಮ 
ವಹಿಸಬೇಕಾಗಿರುತ್ತದೆ. 


€ ಮಾನವ ಸಾಗಾಣಿಕೆಯಿಂದ ಭಿಕ್ಷಾಟಿನೆಯಲ್ಲಿ ತೊಡಗಿರುವ ಮಕ್ಕಳು- ಈ 
ರೀತಿಯ ಮಾನವ ಸಾಗಾಣಿಕೆ ವಿರುದ್ದ ಪೊಲೀಸ್‌ ಇಲಾಖೆಯಿಂದ ಕ್ರಮ 
ಕೈಡೊಳ್ಳಬೇಕಾಗಿರುತ್ತದೆ. 


ಕರ್ನಾಟಿಕ ಭಿಕ್ಷಾಟಿನಾ ನಿಷೇಧ ಅಧಿನಿಯಮ 1975 ರಾಜ್ಯದಲ್ಲಿ ಜಾರಿಯಲ್ಲಿದೆ. 
ಸದರಿ ಅಧಿನಿಯಮದನ್ವಯ ಭಿಕ್ಷಾಟನೆಯಲ್ಲಿ ತೊಡಗಿರುವ 16 ವರ್ಷಗಳ ಮೇಲ್ಪಟ್ಟ 
ಹುಡುಗ ಅಥವಾ 18 ವರ್ಷಗಳ ಮೇಲ್ಪಟ್ಟಿ ಹುಡುಗಿಯರನ್ನು ಬಂಧಿಸಿ ನಿಯಮಾನುಸಾರ 
ತಾಲ್ಲೂಕು ದಂಡಾಧಿಕಾರಿಗಳ ಆದೇಶ ಪಡೆದು ಭಿಕ್ಷುಕರ/ನಿರಾಕ್ರಿತರ ಪರಿಹಾರ ಕೇಂದ್ರಗಳ 


ರಕ್ಷಣೆಯಲ್ಲಿಡಲಾಗುವುದು. 
ಸದರಿ ಅಧಿನಿಯಮ ಸೆಕ್ಷನ್‌ 2(4) ರಲ್ಲಿ 16 ವರ್ಷದ ಒಳಗಿರುವ "ಹುಡುಗ 
ಅಥವಾ 18 ವರ್ಷದ ಒಳಗಿರುವ ಹುಡುಗಿಯನ್ನು ಮಗು ಎಂದು 


ಪರಿಗಣಿಸಲಾಗುವುದರಿಂದ, ಮಕ್ಕಳನ್ನು ಬಂಧಿಸಲು ಕರ್ನಾಟಿಕ ಅಕ್ಷಾಟಿನಾ ನವ 
ಅಧಿನಿಯಮ 1975 ರನ್ನಯ ಅವಕಾಶ ಇರುವುದಿಲ್ಲ ಸನಾ ನಿಜೇಧ 


ಕರ್ನಾಟಿಕ ಭಿಕ್ಲಾಟಿನೆ ನಿರ್ಮೂಲನಾ ಕಾಯ್ದೆ 1975 ರಾಜ್ಯದಲ್ಲಿ ಜಾರಿಯಲ್ಲಿರುತ್ತದೆ. 
to Social Justice and Empowerment woಾಖೆಯವರು ದೇಶವನ್ನು 
ಭಿಕ್ಷಾಟನೆ ಮುಕ್ತ ದೇಶವನ್ನಾಗಿ ಮಾಡುವ ಸಲುವಾಗಿ ಮೊದಲನೇ ಹಂತದಲ್ಲಿ ಹತ್ತು 
ನಗರಗಳನ್ನು ಆಯ್ಕೆ ಮಾಡಿಕೊಂಡಿರುತ್ತಾರೆ. ಇದರಲ್ಲಿ ಬೆಂಗಳೂರು ನಗರ ಸಹ 
ಸೇರಿರುತ್ತದೆ. ಈ ಯೋಜನೆಯಂತೆ ಒಂದು ನಗರವನ್ನು ಭಿಕ್ಷಾಟನೆ ಮುಕ್ತ ನಗರವನ್ನಾಗಿ 
ಮಾಡುವ ಸಲುವಾಗಿ ಹೊರಡಿಸಿದ ಮಾರ್ಗಸೂಚಿಗಳನ್ನು ಅನುಬಂಧ-2 ರಲ್ಲಿ ನೀಡಿದೆ. 


ಉ) 


ಕಾಣೆಯಾಗಿರುವ ಮಕ್ಕಳನ್ನು ಈ ದಂಧೆಗೆ 
ಉಪಯೋಗಿಸಿಕೊಳ್ಳುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


ಬಂದಿದೆ. 


ಒಳಾಡಳಿತ ಇಲಾಖೆಯಿಂದ ಕಾಣೆಯಾಗಿರುವ ಮಕ್ಕಳನ್ನು ಭಿಕ್ಷಾಟಿನೆಯ ದಂದೆಗೆ 
ಬಳಸಿಕೊಳ್ಳುವುದು ತಡೆಗಟ್ಟುವ ನಿಟ್ಟಿನಲ್ಲಿ ಮಾನ್ಯ ಲೋಕಾಯುಕ್ತ ಸಂಸ್ಥೆಯಿಂದ ಸ್ವಯಂ 
ಪ್ರೇರಿತ ದೂರು ದಾಖಲಿಸಿಕೊಂಡು ಕಾಣೆಯಾದ ಮಕ್ಕಳ ಪ್ರಕರಣಗಳ ತನಿಖೆಯನ್ನು 
ಗಂಭೀರವಾಗಿ ಪರಿಗಣಿಸುವಂತೆ ಆಗಾಗ್ಗ ಮಾನ್ಯ ಲೋಕಾಯುಕ್ತ ರವರ ಕಾರ್ಯಾಲಯದಲ್ಲಿ 
ವಿಚಾರಣೆಯನ್ನು ಕೈಗೊಳ್ಳಲಾಗುತ್ತಿದ್ದು, ಈ ಬಗ್ಗೆ ಮಕ್ಕಳ ಕಾಣೆ ಪ್ರಕರಣಗಳನ್ನು 
ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನು ಕೈಗೊಂಡು ಕಾಣೆಯಾದ ಮಕ್ಕಳಿಗೆ ಸೂಕ್ತ 
ಕಾನೂನು ರಕ್ಷಣೆ ನೀಡಲಾಗುತ್ತಿದೆ. 


ಒಳಾಡಳಿತ ಇಲಾಖೆಯಿಂದ ರಾಜ್ಯದಲ್ಲಿ ಒಟ್ಟಾರೆ 30 ಮಾನವ ಕಳ್ಳ ಸಾಗಾಣಿಕೆ 
ನಿಷೇಧ ಘಟಕಗಳನ್ನು ಸ್ಥಾಪಿಸಿದ್ದು ಕಾಣೆ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸುವಂತೆ 
ಎಲ್ಲಾ ಘಟಿಕಾಧಿಕಾರಿಗಳಿಗೆ ನಿರ್ದಿಷ್ಟ ಕಾರ್ಯವಿಧಾನ ಮತ್ತು ಸ್ಥಾಯಿ ಆದೇಶವನ್ನು 
| ಹೊರಡಿಸಿದ್ದು ಅದರಂತೆ ಅಗತ್ಯ ಕ್ರಮಗ್ಯೆಗೊಳ್ಳುವ ಬಗ್ಗೆ ಸೂಕ್ತ ನಿರ್ದೇಶನ 
ನೀಡಲಾಗಿರುಳ್ಳಟೆ. 


i ವ 


ಸಕಇ 31 ಎಸ್‌ಬಿಆರ್‌ 2021 


ಫಕ್ಷಾಟನೆಗೆ ಹೆಚ್ಚಾಗಿ ಚಿಕ್ಕಮಕ್ಕಳನ್ನು ಮಾನವ ಕಳ್ಳಸಾಗಾಣಿಕೆ ಮಾಡಿ, ಈ ಭಿಕ್ಷಾಟನೆಗೆ ಉಪಯೋಗಿಸಿಕೊಳ್ಳುತ್ತಿರುನ 
_ ಕುರಿತು ಮಾಹಿತಿ ಒದಗಿಸುವ ಬಧ್ಧೆ 


14|6 ರಾಜು | 
ವರ್ಷ, ಕೌಣ್ಞೆಕೊಪ್ಪ, | ರಾಜಣ್ಣ ಅ ತೊರೆ 
ರು ಜನ್‌ ಲೇಟ್‌ 
ತಾಲ್ಲೂಕು, ಮಂಡ್ಯ ಹುಚ್ಚಪ್ಪ, 16 ವರ್ಷ, 
ಜಲ್ಲೆ. ನಾಯಕ ಜನಾಂಗ, 
ಚಿಂದಿ ಹಾಯುವ 

2) ರತ್ನ ಜನ್‌ 

ಗೆಂಗೆಯ್ಲ, 9 


ಕೆಲಸ, ಹೊಸಹಳ್ಳಿ, 
ವರ್ಷ, 'ಚೆಂದಗಲ್‌ 


ಹಿಬಳಾಪರ 
'ಪೋಸ್ಟ್‌, 

ಗ್ರಾಮ, ಕೊಪ್ಪ | ತುಮಕೂರು 

ಹತ್ತಿ, ಮದ್ದೂರು 

ತಾ, ಮಂಡ್ಯ ಜಲ್ಲೆ. 


ಜಲ್ಲಾ ಮಕ್ಕಳ 
ರಕ್ಷಣಾಧಿಕಾರಿಗಳು, 
ತುಮಕೂರು ಜಲ್ಲೆ 


೮4/2೦೦ ರಃ 
ವಿಚಾರಣಿ 


ಯಲ್ಲರುತ್ತೆ. 


363(ಎ), 


ತಾಲ್ಲೂಕು. 


3) ಅಮ್ಮು ಕೋಂ 
ಚಂದ್ರು, 1 ವರ್ಷ, 
ತಾವರೇಕೆರೆ, 
ಬೆಂಗಳೂರು. 


4) ಕಾವೇರಿ ಜನ್‌ 
ಚೆಂದ್ರು, 8 ವರ್ಷ, 
ತಾವರೇಕೆರೆ, 
ಬೆಂಗಳೂರು. 


5) ಪಂಕಜ್‌ ಜನ್‌ 
ಲೇಟ್‌ ವೆಂಕಟೇಶ, 
8 ವರ್ಷ, 
ಕೌಡ್ಡೆಕೊಪ್ಪ, 


ಮದ್ದೂರು 
ತಾಲ್ಲೂಕು, ಮಂಡ್ಯ 
ಜಿಲ್ಲೆ. 


6) ಸುಬ್ರಹ್ಮಣ್ಯ ಜನ್‌ 
ಚೆಂದ್ರು, 6 ವರ್ಷ, 
ತಾವರೇಕೆರೆ, 
ಬೆಂಗಳೂರು. 


HOLISTIC APPROACH 
(Family based Rehabilita tion and not treating child as a separate and lonely entity) 


The above detailed Child-centric rehabilitation is though an immediate 
requirement this alone will not solve the problem. Child begging and child 
hawking will be ended only when their families are rehabilitated. It is observed 
that presently all the slum areas are like the islands in the mainstream society 
amidst which they are present without getting benefits of any of the Government 
services and schemes. Although many of these slum areas people have come from 
other States to Bengaluru couple of decades back and settled in these slums they 
have not merged with the local society and strictly maintained their original 
language and culture. This being the case they are not willing to go to far off 
Government Health facilities, Anganwadis etc. Hence Government services 
should only go to the place where they are staying. 


It is observed that these families are lacking in family planning. Also 
polygamy and polyandry and extra-marital relations of either of the parents in 
some cases is leading to the negligence of children by parents. Poverty is an 
additional factor for neglecting the children. All these problems should be solved 
and a healthy family atmosphere should be provided to the children as 
Institutional care is the last resort contemplated by the Juvenile Justice Act,2015. 


Accordingly a detailed Slum survey should be conducted and a data base 
should be maintained with all the details of these families. Each family should be 
given Ration Card etc. All of them should be given Aadhaar and all the eligible 
adults should be given Voter Ids etc. 


Anganwadi must be opened at every slum locality and every 0 to 6 years 
slum child must get all the services of the Anganwadi. 


One Primary Health Centre, PHC can be opened at every slum locality or 
at least there must be minimum one weekly Health Camp be conducted in every 


slum locality and it must be ensured that all these families adopt family planning 
and minimum hygiene. 


It is essential to handhold these families till they get accustomed to 
alternative livelihood and completely come out of begging. This is very important 
because presently many of these families are dependent on begging for their 
livelihood either in the guise of hawking or coupled with hawking. This can be 
achieved by forming and sustaining the Self-Help Groups, SHGs of both men and 
women on a larger scale and with a mission mode dedication and focus coupled 
with sustained and patient efforts by the concerned Government Departments. 
Through these SHGs both men and women can be given skill development and 
engaged in productive economic activities and Government must ensure 
sustainable marketing for their products till they get self-sustainability. 


f 
4 p 
Also these families must be given quality ರ rey on a 
regular and sustainable basis by NIMHANS or GoK so that their social 


relationships are healthy and thus ensure happy family environment for the 
children. 


Also Government must ensure supplementary curricular and extra- 
curricular activities support to these children in the evening hours even 1 f they are 
attending the formal schools because post-school hours these children will not get 
the parental curricular and extra-curricular support that the mainstream families 
provide to their children. This is also one of the important reasons why many 
children are found in the evening hours either begging or hawking at the traffic 
junctions or Malls in the evening hours. Through Public Private Partnership, PPP 
model Goverment should encourage NGOs to give this supplementary curricular 
and extra-curricular support to these children that the mainstream children get 
from their parents. 


Sd/- 

(Pallavi Akurathi 1.A.S.,) 
Director, 
Directorate of Child Protection, 
Government of Karnataka. 


